ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1872(2163) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 


ಉತ್ತರಿಸುವ ಸಚಿವರು: ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 


ವಿಷಯ:  ಪೊಲೀಸ್‌ಸಿಬ್ಬಂದಿ ಮತ್ತು ಅಧಿಕಾರಿಗಳಲ್ಲಿ ಸುಧಾರಣಾ ಕ್ರಮಗಳ ಬಗ್ಗೆ 


(ಅ) ಭಾರತದ ಸರ್ವೋಜ್ಞ್‌ ನ್ಯಾಯಾಲಯದ ನಿರ್ದೇಶನದಂತೆ ಕೇಂದ್ರ ಸರ್ಕಾರದ ಗೃಹ 
ಸಚಿವಾಲಯವು ಪೊಲೀಸ್‌ ಇಲಾಖೆ ಏಳು ಸುಧಾರಣೆಗಳನ್ನು ಜಾರಿಗೆ ತರುವಂತೆ ಸೂಚನೆ 
ನೀಡಿರುವುದು ನಿಜವೇ; ಹಾಗಿದ್ದಲ್ಲಿ, ಈ ಸುಧಾರಣೆಗಳ ವಿವರ ಮತ್ತು ಕೈಗೊಂಡ ಕ್ರಮಗಳ 
ಬಗ್ಗೆ ಬಿವರ ನೀಡುವುದು; 


(ಆ) ಈ ಸುಧಾರಣೆಗಳನ್ನು ಕಾರ್ಯರೂಪಕ್ಕೆ ತರಲು ಕೇ೦ದ್ರ ಸರ್ಕಾರ ತಹಲ್‌ವರೆಗೂ 
ನೀಡಿರುವ ಆರ್ಥಿಕ ನೆರವಿನೊಂದಿಗೆ ಇತರೆ ಸವಲತ್ತುಗಳು ಯಾವುವು; (ವಿವರ ನೀಡುವುದು) 


(ಇ) ಈ ಸುಧಾರಣೆಗಳ ಆಚರಣೆಯಿಂದ ಪೊಲೀಸ್‌ ಸಿಬ್ಬಂದಿಗಳಲ್ಲಿ /ಅಧಿಕಾರಿಗಳಲ್ಲಿ 
ನಿರೀಕ್ಷಿಸಿದ ಪ್ರಮಾಣದಲ್ಲಿನ ನಡುವಳಿಕೆಯಲ್ಲಿ ಸುಧಾರಣೆ ಆಗದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಈ ಬಗ್ಗೆ ರಾಜ್ಯ ಸರ್ಕಾರವಾಗಲೀ ಅಥವಾ ಕೇಂದ್ರ ಸರ್ಕಾರವಾಗಲೀ 
ಅಧ್ಯಯನ/ಸಮೀಕ್ಷೌ ನಡೆಸಿದೆಯೇ; (ವಿವರ ನೀಡುವುದು) 


(ಈ) ಪೊಲೀಸ್‌ ಇಲಾಖೆಯಲ್ಲಿ ಈ ಸುಧಾರಣೆಗಳು ಅತ್ಯಗತ್ಯವಾಗಿ ನಗರ ಮತ್ತು ಪಟ್ಟಣ 
ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್‌ ಸಿಬ್ಬಂದಿಗಳು/ ಅಧಿಕಾರಿಗಳಲ್ಲಿ 
ಅಳವಡಿಕ್‌ಯಾಗ -ಬೇಕಾಗಿದ್ದು, ರಾಜ್ಯ ಸರ್ಕಾರ ಈ ಬಗ್ಗೆ ಕೈಗೊಂಡಿರುವ ಕ್ರಮವೇನು; 


(ಉ) ಇತ್ತೀಚಿನ ದಿನಗಳಲ್ಲಿ ಶಾಸಕರ ಭವನದಲ್ಲಿ ಅತೀ ಹೆಚ್ಚು ಸಂದರ್ಶಕರು ಮತ್ತು 
ವಾಹನಗಳ ದಟ್ಟಿಣೆ ಹೆಚ್ಚಾಗಿದ್ದು ಶಾಸಕರ ಭವನಕೆ, ಪ್ರತ್ಯೇಕ ಪೊಲೀಸ್‌ ಠಾಣೆ ತೆರೆಯಲು 
ರಾಜ್‌ಯ ಸರ್ಕಾರ ಯೋಜಚಿಸಿದೆಯೇ? (ವಿವರ ನೀಡುವುದು) 


